ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 03 ನೇ ಮಾರ್ಚ್‌, 2020 


ಮಹಾರಾಷ್ಟ್ರದ ನವೀಮುಂಬೈನ ಕರ್ನಾಟಕ ಭವನದ ಬಗ್ಗೆ 
ಶ್ರೀ ಹೆಚ್‌. ಎಂ. ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು):- 
019 (194) ಮಾನ್ಯ ಬೃಹತ್‌ ಮತ್ತು ಮದ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮಹಾರಾಷ್ಟ್ರದ ನವೀಮುಂಬೈನಲ್ಲಿ 2017ರಲ್ಲಿ ಉದ್ಯಾಟನೆಯಾದ ಕರ್ನಾಟಕ ಭವನದ ಸಂಪೂರ್ಣ ಖರ್ಚುವೆಚ್ಚಗಳೆಷ್ಟು 
ಹಾಗೂ ಮಳಿಗೆಗಳನ್ನು ಬಾಡಿಗೆ ಅಥವಾ ಗುತ್ತಿಗೆ ಆಧಾರದಲ್ಲಿ ನೀಡಲಾಗಿದೆಯೇ ; ಮಳಿಗೆಗಳನ್ನು ಟೆಂಡರ್‌ ಮುಖಾಂತರ 
ನೀಡಲಾಗಿದೆಯೇ ; ಇದಕ್ಕೆ ಮಂಡಳಿಯಿಂದ ಅನುಮೋದನೆಗೊಂಡಿರುತ್ತದೆಯೇ ; 


(ಆ) ಎಂ.ಎಸ್‌.ಐ.ಎಲ್‌. ನಿಗಮದಿಂದ ನಡೆಸುತ್ತಿರುವ ಚಿಟ್‌ಫಂಡ್‌ ವ್ಯವಹಾರದ ವಾರ್ಷಿಕ ಆದಾಯ ಮತ್ತು ವೆಚ್ಚಗಳ ವಿವರ 
ನೀಡುವುದು ; 


(ಇ) ಎಂ.ಎಸ್‌.ಐ.ಎಲ್‌. ನಿಗಮದ ಸುಂಕ, ಜಿ.ಎಸ್‌.ಟಿ. ಅಥವಾ ಆದಾಯ ತೆರಿಗೆ ತೆಗೆದು ಕೇಂದ್ರ ಕಚೇರಿಯ ವಾರ್ಷಿಕ ನಿವ್ವಳ 
ಲಾಭವೆಷ್ಟು ಹಾಗೂ ಖರ್ಚು ವೆಚ್ಚಗಳೆಷ್ಟು ; (ವಿವರ ಒದಗಿಸುವುದು) 


(ಈ) ಎಂ.ಎಸ್‌.ಐ.ಎಲ್‌. ನಿಗಮದಿಂದ ನಡೆಸುತ್ತಿರುವ ಜನರಿಕ್‌ ಔಷಧಾಲಯದ ಎಷ್ಟು ಮಳಿಗೆಗಳನ್ನು ಪ್ರಾರಂಭಿಸಲಾಗಿದೆ ; ಪ್ರತಿ 
ಮಳಿಗೆಗಳ ಖರ್ಚುವೆಚ್ಚವೆಷ್ಟು? (ವಿವರ ನೀಡುವುದು) 


